132 


ಮಕ್ಕಳ ಸಾಹಿತ್ಯ ಮತ್ತು ಮಗು ಕೇಂದ್ರಿತ ಅಭ್ಯಾಸಗಳು 


ವರ್ತುಲ್‌ ದೌಂಡಿಯಾಲ್‌ 


"ಮೇಡಮ್‌, ನಾನೂ ಕೂಡಾ ಬಯ್ಯಾ ಮತ್ತು ದೀದಿಯರು 
ಮಾಡುವ ಕೆಲಸಗಳನ್ನು ಮಾಡಬಹುದಾ?' ಎಂದು ದೀಕ್ಷಾ 
ಕೇಳದಳು. ಆಗ ಅವಳ ಶಿಕ್ಷಕಿ ಒಂದು ಹಿತವಾದ ಆಶ್ಚರ್ಯದ 
ಭಾವದಲ್ಲ ಹುಬ್ಬುಹಾರಿಸಿ ಅವಳನ್ನು ಕೇಆದರು, "ಏನು 
ಕೆಲಸಗಳನ್ನು?' 'ಚಮಿಕ್ಷಾ'. (Chamiksha) ಅವಳು ಹೇಳದಳು. "ಹಿ! 
ಯಾಕೆ ಇಲ್ಲ ಬಂಡಿತವಾಗಿಯೂ, ಮಾಡಬಹುದು' ಅಂದರು ಅವರ 
ಶಿಕ್ಷಕಿ ಬಹಳ ಖುಷಿಯುಂದ. ಆಗ ದೀಕ್ಷಾ ಸಂಕೋಚದಲ್ಲ, 'ಆಗ ನನ್ನ 
ವಿಡಿಯೋವನ್ನೂ ಕೂಡಾ ಕಕಳುಹಿಸಬಹುದಲ್ಲ?' ಎಂದು ಕೇಆದಳು. 
ಮಗುವಿನ ಆಕರ್ಷಕ ಮುಖಭಾವವನ್ನು ಕಂಡು ಶಿಕ್ಷಕಿ ನಸುನಕ್ಕರು. 
ಆಕೆ ಕಥೆಯೊಂದರ ಸಮೀಕ್ಷೆ ಮಾಡಿದರೆ, ಆಗ ಅವಳ 
ವಿಡಿಯೋವನ್ನು ಶಿಕ್ಷಕರ ಗುಂಪಿನಲ್ಪ ಹಂಚಿಕೊಳ್ಳುವುದಾಗಿ ಅವರು 
ಭರವಸೆ ಕೊಟ್ಟರು. 


ದೀಕ್ಷಾ ಡೆಹ್ರಾಡೂನ್‌ ಜಲ್ಲೆಯ ವಿಕಾಸನಗರ ಬ್ಲಾಕ್‌ನ 
ದಂಡಾಜಂಗಲ್‌ ಪ್ರಾಥಮಿಕ ಶಾಲೆಯ ಒಂದನೇ ತರಗತಿಯ 
ವಿದ್ಯಾರ್ಥಿನಿಯಾಗಿದ್ದಾಳೆ. ಅವಳು ಜಾನ್ದಾರಿ ಬುಡಕಟ್ಟು ಜನಾಂಗಕ್ಕೆ 
ಸೇರಿದ ಬಾಲಕಿಯಾಗಿದ್ದು. ಅವಳ ತಂದೆ ದಿನಗೂಲಅ 
ಕಾರ್ಮಿಕನಾಗಿದ್ದಾನೆ. ಈ ಸರ್ಕಾರಿ ಶಾಲೆಯ ಬಹುತೇಕ ಮಕ್ಷಳ 
ಸಾಮಾಜಕ ಆರ್ಥಿಕ ಹಿನ್ನೆಲೆ ಅಷ್ಟಕ್ಕಷ್ಟೇ ಇತ್ತು. ಅವರೆಲ್ಲಾ ಮೊದಲ 
ತಲೆಮಾರಿನ ಕಅಕಾರ್ಥಿಗಳಾಗಿದ್ದು, ಮನೆಯಲ್ಲ ಅವರ ಶಿಕ್ಷಣವನ್ನು 
ಬೆಂಬಅಸುವುದಕ್ಕೆ ಯಾರೂ ಇರಲಲ್ಲ. ಹಾಗಾಗಿ, ಅವರ ಕಲಕೆ 
ಮತ್ತು ಸಾಧನೆಗಳ ಎಲ್ಲಾ ಮನ್ನಣೆಯೂ ಅವರ ಶಿಕ್ಷಕಿಯರಿಗೇ 
ಸಲ್ಲಬೇಕು. 


ಶಿಕ್ಷಕ/ಕಿಯರ ಪಾತ್ರ 


ಸರಕಾರಿ ಶಾಲಾ ಶಿಕ್ಷಕ/ಕಿಯರ ಜೊತೆ ಕೆಲಸ ಮಾಡುತ್ತಾ, "ಎಲ್ಲಾ 
ವಿದ್ಯಾರ್ಥಿಗಳೂ ಕಲಅಯುತ್ತಾರೆ ಎಂದು ನಂಬುವ ಶಿಕ್ಷಕ/ಕಿಯರು 
ಇದ್ದಾರೆ' ಎಂಬುದನ್ನು ವಾನು ಗಮನಿಸಿದ್ದೇನೆ. ಈ ಶಿಕ್ಷಕ/ಕಿಯರು 
ತಮ್ಮ ಖೋಧನಾ ವಿಧಾನಗಕಲ್ಲ ಸುಧಾರಣೆ ದಾಖಲಸಿದ್ದು, 
ವಿದ್ಯಾರ್ಥಿಗಳ ಆಸಕ್ತಿಯನ್ನು ಕಲಕೆಯಲ್ಲ ಹಿಡಿದಿಡುವುದಕೆ ಅವರು 
ಹೊಸ ವಿಧಾನಗಳನ್ನು ಪ್ರಯತ್ನಿಸುತ್ತಾ ಇರುತ್ತಾರೆ. ಹಾಗೆಯೇ 
ಅವರು ತಮ್ಮ ವಿದ್ಯಾರ್ಥಿಗಳ ವಿವಿಧ ಅಗತ್ಯಗಳನ್ನೂ ಮನಸ್ಷಿನಲ್ಲಟ್ಟು 
ತಮ್ಮ ತರಗತಿ ಚಟುವಟಕೆಗಳನ್ನು ಅಥವಾ ಮೌಲ್ಯಮಾಪನ 
ಸಾಧನಗಳನ್ನು ರೂಪಿಸುತ್ತಾರೆ. ಆದರೆ ದುರದೃಷ್ಟವಶಾತ್‌ ಅಂತಹ 
ಶಿಕ್ಷಕ/ಕಿಯರ ಸಂಖ್ಯೆ ಬಹಳ ಕಡಿಮೆಯುದೆ. 


ಇನ್ನೊಂದೆಡೆ ಕೆಲವೇ ವಿದ್ಯಾರ್ಥಿಗಳು ಮಾತ್ರ ಚೆನ್ನಾಗಿ 
ಕಲಯಬಲ್ಲರು ಎಂಬ ನಂಚಕೆಗೆ ಜೋತುಬದ್ದ ಕೆಲವು ಶಿಕ್ಷಕರೂ 
ಇದ್ದಾರೆ. ಈ ಶಿಕ್ಷಕರು ತಮ್ಮ ಗ್ರಹಿಕೆಯನ್ನು ಅವರದೇ ಪ್ಪಂತ 
ಖೋಧನಾ ಅನುಭವಗಳ ಆಧಾರದಲ್ಲ ಪ್ರತಿಪಾದಿಸುತ್ತಾರೆ. ಅಂತಹ 
ಶಿಕ್ಷಕರ ತರಗತಿ ಅಭ್ಯಾಸಗಳನ್ನು ಗಮನಿಸಿದರೆ ಅವರು ವಿವಿಧ 
ವಿಷಯಗಳ ಬೋಧನೆಗೆ ಸಾಂಪ್ರದಾಲಯುಕ ವಿಧಾನಗಳನ್ನೇ 
ಅಕವಡಿಸಿಕೊಂಡಿರುವುದು ಕಂಡುಬರುತ್ತದೆ. ಅವರು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಪಠ್ಯಪುಸ್ತಕಗಳನ್ನೇ ಅವಲಂ ಸುತ್ತಾರೆ ಮತ್ತು ವಿದ್ಯಾರ್ಥಿಗಳ ಭನ್ನು 
ಕಅಕಾ ಅವಶ್ಯಕತೆಗಳನ್ನು ಜಟ್ಟು ಸಂಪೂರ್ಣ ತರಗತಿಗೆ 
ಏಕಮಾದರಿಯ ಸಾಮಾನ್ಯ ನಿರ್ದೇಶನಗಳನ್ನು ಅನುಸರಿಸುತ್ತಾರೆ. 


ಕಲ್ಪನಾಶೂನ್ಯ ಬೋಧನೆ 


ಪ್ರತಿ ವ್ಯಕ್ತಿಗೂ ಒಂದು ಭಿನ್ನವಾದ ಕಲಕಾ ಶೈಲ ಇದೆ ಎಂಬ 
ಅಂಶವನ್ನು ಅಂತಹ ತರಗತಿಗಳನ್ನು ಸಂಪೂರ್ಣವಾಗಿ 
ಕಡೆಗಣಿಸಿರುವುದನ್ನು ಗಮನಿಸಬಹುದು. ಅಂತಹ 
ಸಾಂಪ್ರದಾಯಕ ಸನ್ನಿವೇಶಗಳಲ್ಲಯೂ  ಕಅಯಲು 
ಸಾಧ್ಯವಾಗುವವರು ಯಾರೆಂದರೆ ಪ್ರಧಾನವಾಗಿ ಉತ್ತಮ 
ಸಾಮಾಜಕ ಆರ್ಥಿಕ ಸ್ಥಾನಮಾನ ಉಳ್ಳವರು. ಈಗಾಗಲೇ ಒಂದಲ್ಲ 
ಒಂದು ಬಗೆಯ ಸಾಮಾಜಕ ಮತ್ತು ಶೈಕ್ಷಣಿಕ ಬಂಡವಾಳವನ್ನು 
ಹೊಂದಿರುವವರು, ಯಾರಾದರೂ ಒಬ್ಬ ಶಿಕ್ಷತನನ್ನು ಹೊಂದಿರುವ 
ಕುಟುಂಬದವರೇ ಆಗಿರುತ್ತಾರೆ. ಬಹುತೇಕ ಬಾರಿ ಆ ಮಕ್ನಳು 
"'ನಾಗರೀಕ' (ನಗರ ಮೂಲದ) ಎಂದು ಪರಿಗಣಿತವಾದ 
ಭಾಷೆಯನ್ನೇ ಈಗಾಗಲೇ ಮಾತನಾಡುತ್ತಿರುತ್ತಾರೆ. ಅವರು 
ಅನುಸರಿಸುವ ಸಾಮಾಜಕ ಶಿಷ್ಲಾಚಾರಗಳು ಶಿಕ್ಷಕರಿಂದ 
'ಸಭ್ಯ'ವಾದುದು ಎಂದು ಒಪ್ಪಿತವಾಗಿರುತ್ತದೆ. 


ಸಾಂಪ್ರದಾಯಕವಾದ ವಿಧಾನವು ಗ್ರಹಿಸುವುದು ಮತ್ತು 
ಅರ್ಥೈಸುವುದರ ಕಡೆಗೆ ಕಡಿಮೆ ಒತ್ತು ನೀಡಿ ವಸ್ತು ವಿಷಯಗಳನ್ನು 
ನೆನಪಿಟ್ಟುಕೊಳ್ಳುವುದರತ್ತ ಹೆಚ್ಚನ ಮಹತ್ವಕೊಡುತ್ತದೆ. ಅಂತಹ 
ವಿಧಾನದಲ್ಲಿ ಮೌಲ್ಯಮಾಪನವು ವಿದ್ಯಾರ್ಥಿಗಳು ನೆನಪಿನಲ್ಲ 
ಇರಿಸಿಕೊಂಡ ವಿಷಯವನ್ನು ಮಾತ್ರ ಪರೀಕ್ಷೆಗೆ ಒಳಪಡಿಸುತ್ತದೆ. ಈ 
ಉತ್ತರಗಳು ಅಥವಾ ಸಮಸ್ಯೆ ಪರಿಹಾರದ ವಿಧಾನಗಳು ವ್ಯಕ್ತಿಗತ 
ಚಿಂತನೆಗೆ, ಸೃಜನಶೀಲತೆಗೆ ಮತ್ತು ಹೊಸತನಕ್ಕೆ ಅಥವಾ ನವೀನ 
ಪ್ರಯತ್ನಗಳಗೆ ಅವಕಾಶ ನೀಡುವುದಿಲ್ಲ. ಇಡೀ ವಿಧಾನವು 
ಪಠ್ಯಪುಸ್ತಕಗಳನ್ನು ಅವಲಂಚಸಿರುತ್ತದೆ ಮತ್ತು ಶಿಕ್ಷಕ 
ಕೇಂದ್ರಿತವಾಗಿರುತ್ತದೆ. ಅದರಲ್ಲ ವಿದ್ಯಾರ್ಥಿ ಜ್ಞಾನವನ್ನು 
ಸ್ಟೀಕರಿಸಬೇಕು ಮತ್ತು ಆ ಬಗ್ಗೆ ಕೇಆದಾಗ ಅಥವಾ ಮೌಲ್ಯಮಾಪನ 
ಮಾಡುವಾಗ ಬಹಿರಂಗಪಡಿಸಬೇಕು ಎಂಬಂತೆ ವಿದ್ಯಾರ್ಥಿಯನ್ನು 
ತಟಸ್ಥ ಕಲಕಾರ್ಥಿಯಾಗಿ ಪರಿಗಣಿಸಲಾಗಿರುತ್ತದೆ. ಈ ಪ್ರಕ್ರಿಯೆ 
ನೀರಸವಾದುದಾಗಿರುತ್ತದೆ. ಬಳಅಸುವಂಥದ್ದು ಮತ್ತು 
ಅನಗತ್ಯವಾದ ಪುನರಾವರ್ತನೆಯುದ್ದು, ಇದರಲ್ಲ ಎಲ್ಲಾ ಮಕ್ಕಳೂ 
ಆಸಕ್ತಿ ವಹಿಸಲಾರರು. ಹಲವು ಮಕ್ಕಳಗೆ ತರಗತಿ ಸನ್ನಿವೇಶವು 
ಪ್ರಪಂಚದ ಬಗೆಗಿನ ಅವರ ಪೂರ್ವಾನುಭವ, ಅವರ ಭಾಷೆ, ಅವರ 
ಹಿನ್ನೆಲೆ ಯಾವುದೇ ಪ್ರಸ್ಲುತತೆಯನ್ನು ಹೊಂದಿರದೆ ಪರಕೀಯ ಭಾವ 
ಮೂಡಿಸುತ್ತದೆ ಮತ್ತು ನಿರೀಕ್ಷಿತ ವಸ್ತು ವಿಷಯವನ್ನು. ಅದರ 
ಅಭಿವ್ಯಕ್ತಿಯನ್ನು ಮತ್ತು ನೆನಪಿರಿಸಿಕೊಳ್ಳುವುದನ್ನು ಅವರು 
ಕಲಯಬೇಕಾಗುತ್ತದೆ. ಈ ವಿಧಾನದಲ್ಲ ಬಹುಸಂಖ್ಯೇಯ ಮಕ್ಷಳಗೆ 
ಕಲಅಯಲು ಆಗುವುದಿಲ್ಲ. ಅವರಿಗೆ ಬಹಳ ಬೇಗನೆ ಬುದ್ದುಗಳೆಂದು 
ಹಣೆಪಟ್ಟ ಕಟ್ಟಲಾಗುತ್ತದೆ. ಅ೦ದರೆ ಕಅಕೆಯಲ್ಲ 'ಹಿಂದುಆದವರು' 
ಮತ್ತು 'ನಿಧಾನಗತಿಯಲ್ಲ ಕಅಯುವವರು' ಎಂದು ಅವರನ್ನು 


ಪರಿಗಣಿಸಲಾಗುತ್ತದೆ. ಇದು ಅವರು ಶಿಕ್ಷಣದಿಂದ ಇನ್ನಷ್ಟು ದೂರ 
ಸರಿಯುವಂತೆ ಮಾಡುತ್ತದೆ. ಅವರು ಶಾಲೆಯಬುಂದ ಮತ್ತು ಶಿಕ್ಷಣ 
ವ್ಯವಸ್ಥೆಬುಂದಲೇ ಹೊರ ನಡೆಯುವುದಕ್ಕೆ ಸಿದ್ಧರಾಗುತ್ತಾರೆ. 


ವೈಯಕ್ತಿಕವಾಗಿ ಒಬ್ಬೊಬ್ಬರಿಗೆ ಕಅಸುವುದು 


ಇನ್ನೊಂದೆಡೆ, ಎಲ್ಲಾ ವಿದ್ಯಾರ್ಥಿಗಳೂ. ಅವರ ಸಾಮರ್ಥ್ಯದ 
ಮಟ್ಟದಲ್ಲಯ ಭಿನ್ನತೆಯ ಹೊರತಾಗಿಯೂ, ಕಅಯಬಲ್ಲರು ಎಂದು 
ನಂಬುವ ಶಿಕ್ಷಕರು. ಮಕ್ಷಳ ವ್ಯಕ್ತಿಗತ ಪ್ರತಿಭೆಯನ್ನು, 
ಇಷ್ಟಪಡುವುದನ್ನು ಮತ್ತು ಇಷ್ಟಪಡದೆ ಇರುವುದನ್ನು. ಕಅಕಾ 
ಶೈಅಗಳನ್ನು. ಸವಾಲುಗಳನ್ನು, ಸಾಮಾಜಕ ಆರ್ಥಿಕ ಹಿನ್ನೆಲೆಯನ್ನು 
ಮತ್ತು ತಮ್ಮ ತರಗತಿಂಯ ಪ್ರತಿ ವಿದ್ಯಾಥ್ಥಿಯ ಕಲಕ್‌ಾ 
ಅವಶ್ಯಕತೆಗಳನ್ನು ಗುರುತಿಸುವುದಕ್ಕೆ ಬಹಳ ಗಮನ ಕೊಡುತ್ತಾರೆ. 
ಈ ಶಿಕ್ಷಕರು ವಿದ್ಯಾರ್ಥಿಗಳ ಜೊತೆ ಉತ್ತಮ ಮತ್ತು ಆತ್ಮೀಯ 
ಸಂಬಂಧವನ್ನು ಹೊಂದಿರುವುದು ಕಾಣುತ್ತದೆ. ಅವರು ಪ್ರತಿ 
ವಿದ್ಯಾಧ್ಥಿಯ ಭಿನ್ನ ದೃಷ್ಟಿಕೋನಗಳಗೆ ಮತ್ತು ಅಭಿಪ್ರಾಯಗಳಗೆ 
ಮುಕ್ತವಾಗಿರುತ್ತಾರೆ. ಈ ಶಿಕ್ಷಕರಿಗೆ ಕಅಕೆಯ ಅರ್ಥ ಎಂಬುದು 
ಪರಿಕಲ್ಪನೆಗಳನ್ನು ಕಂಠಪಾಠ ಮಾಡಿಕೊಳ್ಳುವುದಕ್ಕೆ 
ಸೀಮಿತವಾಗಿರುವುದಿಲ್ಲ. ಅವರಿಗೆ ಒಂದು ನಿರ್ದಿಷ್ಟ ತರಗತಿಗೆ 
ನಿಗದಿಯಾದ ಗರಿಷ್ಠ ಕಅಕಾ ಉದ್ದೇಶಗಳ ಬಗ್ಗೆ ಅರಿವಿರುತ್ತದೆ. 
ಅವರು ವಿದ್ಯಾರ್ಥಿಗಳ ಸಾಮರ್ಥ್ಯಗಳಗೆ ಒತ್ತು ಕೊಡುತ್ತಾರಲ್ಲದೆ 
ಪಠ್ಯದ ವಿಷಯಗಳಗೆ ಅಲ್ಲ. 


ಈ ಶಿಕ್ಷಕರು ಸಾಮಾನ್ಯವಾಗಿ, ವಿಭನ್ನ ಸೂಚನೆಗಳನ್ನು. ವಿವಿಧ 
ಉದಾಹರಣೆಗಳನ್ನು. ವೈಯುಕ್ತಿಕ ವಿದ್ಯಾರ್ಥಿಗಳಗೆ ಅಥವಾ 
ವಿದ್ಯಾರ್ಥಿ ಗುಂಪುಗಳಗೆ ಚಟುವಟಕೆಗಳನ್ನು ವಿನ್ಯಾಸ ಮಾಡಿ 
ಬಳಸುತ್ತಾರೆ. ಅವರು ಇಡೀ ತರಗತಿಗೆ ಒಂದೇ ವಿಧಾನದಲ್ಲಿ 
ಕಲಅಸುವುದಿಲ್ಲ. ಒಂದು ಸಲ ನಡೆಸುವ ಸಂಕಲನಾತ್ಮಕ 
ಮೌಲ್ಯಮಾಪನವು ಒಬ್ಬ ವಿದ್ಯಾರ್ಥಿಯು ಒಂದು ಶೈಕ್ಷಣಿಕ 
ವರ್ಷದಲ್ಲ ಗಳಸಿರಬಹುದಾದ ಎಲ್ಲಾ ಸಾಮರ್ಥ್ಯಗಳನ್ನೂ 
ತೋರಿಸಿಕೊಡದು ಎಂಬುದನ್ನೂ ತಿಆದಿರುತ್ತಾರೆ. ಬದಲಾಗಿ ಅವರು. 
ಮೌಲ್ಯಮಾಪನವು ಶಿಕ್ಷಕರ i ಕಲಕೆಗಾಗಿ ಇರುವುದು ಎಂಬಂತೆ 
ನೋಡುತ್ತಾರೆ. ಅದು ವಿದ್ಯಾರ್ಥಿಗಳ ಕಲಅಕೆಯಲ್ಲ ಉಂಬಾಗಿರುವ 
ಅಂತರವನ್ನು ಗುರುತಿಸುವ ಕಡೆಗೆ ಗಮನ ನೀಡುವುದಕ್ಕೆ ಮತ್ತು 
ಮುಂದಿನ ಬೋಧನೆಗೆ ಹೊಸ ಯೋಜನೆ ತಯಾರಿಗೆ ಸಹಾಯ 
ಮಾಡುವುದಕ್ಕೆ ಇರುವುದು ಎಂದು ಶಿಕ್ಷಕರು ಭಾವಿಸುತ್ತಾರೆ. ಅದೇ 
ವೇಳೆ ಅವರು ತಾವು ಇನ್ನೂ ಕಲಅಯಬೇಕಿರುವ ಅಗತ್ಯವನ್ನು 
ತಿಆದುಕೊಳ್ಳಲು ನೆರವಾಗುವುದರಿಂದ ವಿದ್ಯಾರ್ಥಿಗಳಗೆ ಅದು 
ಸ್ವಮೌಲ್ಯಮಾನಕ್ಕೂ ಒಂದು ಸಾಥನವಾಗುತ್ತದೆ. ಅಂತಹ 
ಮೌಲ್ಯಮಾಪನವು ವಿದ್ಯಾರ್ಥಿಗಳ ಸಾಮರ್ಥ್ಯ ಮತ್ತು ಕಲಕೆಯ 
ಅಗತ್ಯಗಳನ್ನು ಗುರುತಿಸುವ ಅವಕಾಶಗಳನ್ನು ಒಳಗೊಂಡ 
ರೂಪಣಾತ್ಮಕ ಮೌಲ್ಯಮಾಪನದ ರೀತಿಯದ್ದಾಗಿರುತ್ತದೆ. 


ಇಂತಹ ಹಲವು ಅಭ್ಯಾಸಗಳು ಡೆಹರಾಡೂನಿನ ವಿಕಾಸನಗರ 
ಬ್ಲಾಕಿನ ಸರಕಾರಿ ಶಾಲೆಗಕಲ್ಲ ನಡೆಯುತ್ತಿವೆ ಎಂಬುವುದನ್ನು 
2೦18-19ರ ನಡೆದ ಪೊತಾಲೀ ಗ್ರಂಥಾಲಯ ಕಾರ್ಯಕ್ರಮದ 
ವೇಳೆ ೭8 ಶಾಲೆಗಳ ಶಿಕ್ಷಕರು ಸ್ವಯಂಪ್ರೇರಣೆಯಿಂದ 
ಭಾಗವಹಿಸುವುದಕ್ಕೆ ಮುಂದೆ ಬಂದಾಗ ಗಮನಿಸಲಾಲಯುತು. ಆ 
ಕಾರ್ಯಕ್ರಮದ ಮೇಕೆ ಪುರಾವಿಯಾಗಿ ಹಲವಾರು ನಿರೂಪಣಿಗಳು 
ಕೇಳಅಬಂದವು. ಅವು. ವಿದ್ಯಾರ್ಥಿಗಳ ಕಲಕಾ ಮಟ್ಟದಲ್ಲ ಸುಧಾರಣೆ 
ಆಗಿದೆ. ಮತ್ತು ಆವರೆಗೆ ಓದುವುದು ಅಥವಾ ಬರೆಯುವುದು ಬಾರದ 
ವಿದ್ಯಾರ್ಥಿಗಳಲ್ಲ ಗಣನೀಯ ಬದಲಾವಣಿಗಳು ಆಗಿವೆ. ಅವರಲ್ಲ 


ಪುಸ್ತಕಗಳ ಕುರಿತು ಆಸಕ್ತಿ ಬೆಳೆದಿದೆ ಎಂಬಂತಹ ಕಥನಗಳಾಗಿದ್ದವು. 
ಆರಂಬದಲ್ಲ. ಅವರು ಪುಸ್ತಕದಲ್ಲರುವ ಚಿತ್ರಗಳನ್ನು 
ನೋಡುವುದರಲ್ಲಷ್ಟೇ ಖುಷಿ ಅನುಭವಿಸುತ್ತಿದ್ದವರು ಮುಂದೆ ಆ 
ಮಕ್ಕಳು ಓದುವುದನ್ನು ಮತ್ತು ಬರೆಯುವುದನ್ನು ಕಅಯುವ 
ಕಡೆಗೂ ಆಸಕ್ತಿ ತೋರಿದರು ಮತ್ತು ಇಂತಹ ಸಾಮರ್ಥ್ಯಗಳನ್ನು 
ಬೆಳೆಸಿಕೊಂಡಿದ್ದಾರೆ ಎಂಬುದು ಸಹ ಇಲ್ಲ ಸ್ಪಷ್ಟವಾಯಿತು. 
ಶಾಲೆಯಲ್ಲ ಶಿಕ್ಷಕರಿಗೆ ಮಗು ಕೇಂದ್ರಿತ ಅಭ್ಯಾಸಗಳ ಬಣ್ಣೆ 
ಶಿಕ್ಷಣಶಾಸ್ತ್ರದ ಪ್ರಾತ್ಯಕ್ಷಿಕೆಯ ಆಕರಗಳ ಬೆಂಬಲ ಸಿಕ್ಕರೆ ಮತ್ತು 
ಸಾಕಷ್ಟು ಉತ್ತಮವಾದ ಮಕ್ಷಳ ಸಾಹಿತ್ಯ ಲಭಸಿದರೆ ವಿದ್ಯಾರ್ಥಿಗಳ 
ಕಅಕಾ ಮಟ್ಟದಲ್ಲ ನಿರೀಕ್ಷಿತ ಬದಲಾವಣೆಯನ್ನು ತರಬಹುದು ಎಂಬ 
ಊಹೆಯ ಮೇಲೆ ಈ ಕಾರ್ಯಕ್ರಮವು ನಿಂತಿದೆ. ಒಂದು 
ತರಗತಿಯೊಳಗಿನ ಎಲ್ಲಾ ಮಕ್ಷಳೂ, ಅವರ ಕಅಯುವ 
ಸಾಮರ್ಥ್ಯದ ವೈವಿಧ್ಯತೆಯ ಹೊರತಾಗಿಯೂ. ಪರಿಣಾಮ- 
ಕಾರಿಯಾಗಿ ಕಲಅಯಬಲ್ಲರು ಎಂಬುದನ್ನು ಖಾತರಿಪಡಿಸುವುದೇ 
ಈ ಕಾರ್ಯಕ್ರಮದ ಕೇಂದ್ರ ಗಮನವಾದ "ವೈಯಕ್ತಿಕ ಅವಶ್ಯಕ 


ಬೋಧನೆ ಯನ್ನು (Differentiated instruction) 
ಉತ್ತೇಜಸುವುದಾಗಿತ್ತು. ಈ ಕಾರ್ಯಕ್ರಮದ ವಿನ್ಯಾಸವು ಶಿಕ್ಷಕರಿಗೆ 
ತಮ್ಮ ಅಭ್ಯಾಸಗಳನ್ನು ಅವಲೋಕಿಸಲು ಮತ್ತು ಪ್ರತಿಬಂಬಸಲು 
ಅವಕಾಶ ಕೊಡುವಂತೆ ಇತ್ತು. 


ಫಲಅತಾಂಪಶದ ವಿಶ್ಲೇಷಣೆ 


ಶಿಕ್ಷಕರ ಜೊತೆಗಿನ ಸಭೆಗಳಲ್ಲ ದಾಬಲಸಿಕೊಂಡ ಅವರ 
ಚಿಂತನೆಗಳನ್ನು. ಬೋಧನೆಯ ವಿವರಗಳನ್ನು ಮತ್ತು 
ಅಭಿಪ್ರಾಯಗಳನ್ನು ವಿಶ್ಲೇಷಿಸಿದಾಗ, ನಮಗೆ ಭಾಷಾ ಬೋಧನಾ 
ಕಾರ್ಯಕ್ರಮದ ಕೇಂದ್ರ ಗಮನ ಏನಿರಬೇಕು ಎಂಬ ಸ್ಪಷ್ಟವಾದ 
ಕಲ್ಪನೆ ಸಿಕ್ಕಿತು. 


ಕಾಯಕ್ರಮಗಳ ಅನುಷ್ಠಾನದ ಅವಧಿಯಲ್ಲ ಎಲ್ಲಾ ಮಕ್ಕಳೂ 
ತಮ್ಮದೇ ಗತಿಯಲ್ಲ ಮತ್ತು ತಮ್ಮದೇ ಹಾದಿಯಲ್ಲ ಕಅಯುವ 
ಯೋಜನೆಗಳಗೆ ನೆರವಾಗಬಹುದಾದಂಥ ಒಳನೋಟಗಳುಳ್ಸ 
ಕೆಲವು ಆಧಾರ ಸ್ವರೂಪದ ತತ್ವಗಳು ಹೊರಹೊಮ್ಮಿದವು. ಈ 
ತತ್ವಗಳನ್ನು ಈ ಕೆಳಗಿನಂತೆ ಕ್ರೋಢೀಕರಿಸಬಹುದು: 


1. ಇಂತಹ ಕಾರ್ಯಕ್ರಮಗಳು ಶಿಕ್ಷಕರಿಗೆ ಏನನ್ನು ಕಲಸಬೇಕು 
ಮತ್ತು ಅದನ್ನು ಏಕೆ ಕಲಸಬೇಕು ಎಂಬ ಅಂಶಗಳ ಕುರಿತು 
ಮಾರ್ಗದರ್ಶನ ಮಾಡಬೇಕು. ಶಿಕ್ಷಕರಿಗೆ ವಿದ್ಯಾರ್ಥಿಗಳ 
ಅವಶ್ಯಕತೆಗಳಗೆ ಸರಿಹೊಂದುವ ಅವರದೇ ಆದ ತರಗತಿ 
ಪ್ರಕ್ರಿಯೆಗಳನ್ನು ಬೆಳೆಸಿಕೊಳ್ಳಲು ಅವಶ್ಯಕ ಬೆಂಬಲ ಮತ್ತು 
ಮಾರ್ಗದರ್ಶನವನ್ನು ಒದಗಿಸಬೇಕು. 


೨. ಪ್ರತಿ ಮಗುವೂ ಕಲಯುತ್ತದೆ ಎಂಬ ವಿಷಯ ಬಹಳ 
ಸ್ಪಷ್ಟವಾಗಿದೆ. ಆದರೆ ಒಂದು ಸಾಮಾನ್ಯವಾದ ಬೋಧನಾ ವಿಧಾನ 
ಎಲ್ಲಾ ಮಕ್ಷಳ ವಿವಿಧ ಕಲಕಾ ಅವಶ್ಯಕತೆಗಳನ್ನು ಪೂರೈಸದು 
ಅಥವಾ ಅದು ಒಂದೇ ತರಗತಿಯ ವಿವಿಧ ವಿದ್ಯಾರ್ಥಿಗಳ ವಿವಿಧ 
ಕಅಕಾ ಶೈಆಗಳಗೆ ಮತ್ತು ಪ್ರಕ್ರಿಯೆಗಳಗೆ ಹೊಂದಿಕೊಳ್ಳಲಾರದು. 


8. 'ವೈಯಕ್ತಿಕ ಅವಶ್ಯಕ ಖಬೋಧನಾ ವಿಧಾನ', ಗ್ರಾಮೀಣ 
ಪ್ರದೇಶಗಳ ಸರಕಾರೀ ಶಾಲೆಗಳಲ್ಪ ಸದ್ಯ ಇರುವ ಬಹುವರ್ಗ ಮತ್ತು 
ಬಹುಹಂತದ ಬೋಧನಾ ಪರಿಫ್ಥಿತಿಗಳಗೆ ಅತ್ಯುತ್ತಮವಾಗಿ 
ಹೊಂದಾಣಿಕೆ ಆಗುತ್ತದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


133 


134 


4. ವಯೋಮಾನಕ್ಕೆ ಅನುಸಾರವಾದ ಮತ್ತು ಸಾಕಷ್ಟು ಸಂಖ್ಯೆಯ. 
ಬೇರೆಬೇರೆ ಪ್ರಕಾರದ ಪಠ್ಯಗಳು. ಉದಾಹರಣೆಗೆ ಕಥೆಗಳು. 
ಕವನಗಳು, ನಾಟಕಗಳು- ಓದುವುದು ಮತ್ತು ಬರೆಯುವುದರಲ್ಲ 
ಮಕ್ಕಳ ಆಸಕ್ತಿಯನ್ನು ಕುದುರಿಸುತ್ತವೆ. ಆದರೆ ಈ ಆಸಕ್ತಿಯನ್ನು 
ಹಿಂಬಾಲಸಿ ವಿದ್ಯಾರ್ಥಿಗಳಗೆ ವೈಯುಕ್ತಿಕವಾದ ಬೋಧನೆ ಮತ್ತು 
ಬೆಂಬಲ ಶಿಕ್ಷಕರ ಕಡೆಯಬು೦ದ ಒದಗಿ ಬರಬೇಕು. ಯಾಕೆಂದರೆ ಅವರ 
ಆಸಕ್ಷಿಬುಂದ ಮಾತ್ರ ಹಿದುವುದನ್ನು ಮತ್ತು ಬರೆಯುವುದನ್ನು 
ಕಆಯುವುದಕ್ಕೆ ಸಾಧ್ಯ ಆಣಲಾರದು. 


5. ಶಿಕ್ಷಕರು ಹೊಸ ದೃಷ್ಟಿಕೋನ ಮತ್ತು ವಿಧಾನಗಳನ್ನು 
ಕಆಅಯುವುದಕ್ಕೆ ಸಿದ್ಧವಿದ್ದಾರೆ. ಆದರೆ ಅವರ ದಿನನಿತ್ಯದ ತರಗತಿ 
ಬೋಧನೆ ವೇಲೆ ಎದುರಾಗುವ ಸವಾಲುಗಳನ್ನು ಮತ್ತು 
ಸನ್ನಿವೇಶಗಳನ್ನು ನಿರ್ವಹಿಸಲು ತಾತ್ತಿಕ ಉಪನ್ಯಾಸಗಳು ಸಹಾಯ 
ಮಾಡಲಾರವು. ಸಂಪನ್ಮೂಲ ವ್ಯಕ್ತಿಗಳು ಕಡ್ಡಾಯವಾಗಿ 
ತರಗತಿಗಳಗೆ ಭೇಟ ಕೊಡಬೇಕು ಮತ್ತು ಶಿಕ್ಷಕರ ಜೊತೆ ಸಮಯ 
ಕಳೆಯಬೇಕು. ನಿಜವಾದ ತರಗತಿ ಸನ್ನಿವೇಶಗಳಲ್ಲ ಬಳಕೆಗೆ 
ಯೋಗ್ಯವಾದ ಪರಿಹಾರೋಪಾಂಶುಗಳನ್ನ್ನ ಅಭ ವೃದ್ಧಿ 


ಪಡಿಸಿಕೊಳ್ಳಲು ಶಿಕ್ಷಕರಿಗೆ ನೆರವಾಗಬೇಕು. 


ದಂಡಾಜಂಗಲ್‌ನ ಪ್ರಾಥಮಿಕ ಶಾಲೆಯಲ್ಲ ಚುಟುಕು ಸಂಭಾಷಣೆ 
ನಡೆದ ಒಂದು ತಿಂಗಳ ನಂತರ, ದೀಕ್ಲಾಳ ಶಿಕ್ಷಕಿ ತಮ್ಮ ಗುಂಪಿನಲ್ಲಿ, 


ಆಕರಗಳು ಮತ್ತು ಹೆಚ್ಚಿನ ಓದಿಗಾಗಿ 


ಒಂದು ವಿಡಿಯೋವನ್ನು ಹಂಚಿಕೊಂಡರು. ದೀಕ್ಷಾ ತನ್ನ ಪಾಠ 
ಪುಸ್ತಕದ ಒಂದು ಕಥೆಯನ್ನು ವಿಮರ್ಶಿಸಿದ್ದು ನೋಡಿ ನನಗೆ 
ರೋಮಾಂಚನವಾಲುತು. ಆಕೆ ಕಥೆ ಮುಂದುವರೆದ ರೀತಿಯನ್ನು, 
ಪಾತ್ರಗಳನ್ನು ಮತ್ತು ಅವಳಗೆ ಏನು ಇಷ್ಟವಾಯುತು ಮತ್ತು ಏನು 
ಇಷ್ಟ ಆಗಲಲ್ಲ ಎಂಬುದನ್ನು ಚರ್ಚಿಸಿದ್ದಳು. ಆ ಕಥೆಯ 
ನಾಯಕನಂತೆ ತಾನು ಮಾತ್ರ ಯಾರನ್ನೂ ನೋಯುಸುವುದಿಲ್ಲ 
ಎಂದೂ ಹೇಳದ್ದಳು. ಇದು ನಾವು ಸಾಮಾನ್ಯವಾಗಿ ಓದುವ 
ವಿಮರ್ಶೆಗಳ ರೀತಿಯಲ್ಲ ಇಲ್ಲದೆ ಇರಬಹುದು. ಆದರೂ ಅದು 
ಕಥೆಯ ಬಣ್ಣೆ ಯೋಚನೆ ಮಾಡಿದ ವಿದ್ಯಾರ್ಥಿನಿಯೊಬ್ಬಳ 
ಚಿಂತನೆಗಳನ್ನು ತೋರಿಸಿಕೊಡುತ್ತದೆ. ಅದು ಅವಳದೇ 
ದೃಷ್ಟಿಕೋನಗಳನ್ನು ಹೊಂದಿದೆ ಮತ್ತು ಅದನ್ನು ಅವಳು ಅವಳದೇ 
ರೀತಿಯಲ್ಲ (ಇದನ್ನು 'ಪ್ರಂತಿಕೆಯ ಮತ್ತು ಹೊರಗಿನ ಒತ್ತಡಗಳಂ೦ದ 
ಭ್ರಷ್ಟವಾಗದಿರುವ' ಎಂದು ನೋಡಬೇಕು) ವ್ಯಕ್ತಪಡಿಸಿದ್ದಾಳೆ. 


ಅಂತಹ ಅನುಭವಗಳು ಮತ್ತು ಉದಾಹರಣೆಗಳು ಪ್ರತಿ ಮಗುವೂ 
ಕಆಯಬಲ್ಲದು ಎಂಬ ಶಿಕ್ಷಕರ ಮತ್ತು ಶಿಕ್ಷಕ ಶಿಕ್ಷಕರ ನಂಜಕೆ ಮತ್ತು 
ಬದ್ಧತೆಗಳನ್ನು ಹೆಚ್ಚಿಸುತ್ತವೆ. ಅಂತಹ ಸಾಧನೆಗೆ ಶಿಕ್ಷಕರ ಕಡೆಯಿಂದ 
ಬೇಕಾಗಿರುವುದು ಪ್ರತಿ ಮಗುವನ್ನೂ ಒಬ್ಬ ವ್ಯಕ್ತಿಯಾಗಿ 
ಆದರಿಸುವುದು ಮತ್ತು ಕಲಕಾರ್ಥಿಯ ಅವಶ್ಯಕತೆಗಳಗೆ 
ಅನುಗುಣವಾಗಿ ವ್ಯಕ್ತಿಗತ ಬೆಂಬಲಗಳನ್ನು ಒದಗಿಸುವುದೇ ಆಗಿದೆ. 


1 The Learning, Teaching and Assessment Guide, Chapter 3, http://www.ltag.education.tas.gov.au 


2 The Differentiated Classroom: Carol Ann Tomlinson 


ವರ್ತುಲ್‌ ದೌಂಡಿಯಾಲ್‌ ಅವರು ಡೆಹ್ರಾಡೂನ್‌ನಲಟ್ಪರುವ ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನಲ್ತ. 
ಸಂಪನ್ಯ್ಕೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರು ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಷಯದಲ್ಲಿ 
ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಅವರು ಪ್ರಥಮ್‌ ಮತ್ತು 'ರೂಮ್‌ ಟು ರೀಡ್‌'ನಂತಹ ಸಂಸ್ಥೆಗಳಲ್ಲೂ ಕೆಲಸ 
ಮಾಡಿದ್ದಾರೆ. ಹಿಫ್ಪರಿ ಚಾನಲ್‌ನ ವಿಷಯ ಸಂಪಾದಕರಾಗಿಯೂ ಕರ್ತವ್ಯ ನಿರ್ವಹಿಸಿದ್ದು. ತತ್ವಶಾಸ್ತ್ರ ಮತ್ತು 
ಸಂಶೋಧನೆಯಲ್ಲೂ ಆಸಕ್ತರಾಗಿದ್ದಾರೆ. ಅವರನ್ನು ಮುಂದಿನ ಮೇಲ್‌ ಐಡಿಯಲ್ಲ ಸಂಪರ್ಕಿಸಬಹುದು: 


vartul.dhaundiyal@azimpremjifoundation.org 


ಹಿಂದಿ ಭಾಷೆಯ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಅನುವಾದ: ರಾಮಕೃಷ್ಣ ಭಟ್‌ | ಪರಿಶೀಲನೆ: ಲತಾ ಕೆಸಿ 


